ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


380 


ಸದಸ್ಯರ ಹೆಸರು 


ಕ್ರಾ ಕವಣಗವಮಕ ವಹಾಂತೇಶ ಮಕ್ಕಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸುವ ದಿನಾಂಕ ೦3.೦2.2021 

ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ಕ್ರಸಂ ಪ್ರಶ್ನೆ ಉತ್ತರ 

ಅ. | ಕೃಷಿಯಲ್ಲಿ ಕಾಲಕಾಲಕ್ಕೆ ಮಣ್ಣು ನೀರು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಕೃಷಿ 


ಪರೀಕ್ಷಿಸಲು ಮತ್ತು ಇತರೆ ತಾಂತ್ರಿಕ 
ನೆರವಿಗಾಗಿ “ಸಂಚಾರಿ ಕೃಷಿ. ಹೆಲ್ತ್‌ 
ಕ್ಲಿನಿಕ್‌” 7, ಗಳನ್ನು ಪ್ರಾರಂಭಿಸುವ 
ಉದ್ದೇಶ ಸರ್ಕಾರಕ್ಕಿದೆಯೇ; 


ಬೆಳಿಗಳಲಿನ ಕೀಟ, ರೋಗ, ಕಳೆ ಬಾಧೆ ನಿರ್ವಹಣೆ ಸಸ್ಯ 
ಪೋಷಕಾಂಶಗಳ ಕೊರತೆ, ಮಣ್ಣು ಮತ್ತಿತರ ತಾಂತ್ರಿಕ 
ಸಹಾಯವನ್ನು ಕ್ಷೇತ್ರ ಮಟ್ಟದಲ್ಲಿಯೇ ರೈತರಿಗೆ ಒದಗಿಸುವ 
ನಿಟ್ಟಿನಲ್ಲಿ ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯಗಳ 
ಸ್ಥಾಪನೆಯನ್ನು ಮಾಡಲಾಗಿರುತ್ತದೆ. 


ಆ. | ಈ ತರಹದ ಕ್ಲಿನಿಕ್‌ ಗಳ ಉದ್ದೇಶಕ್ಕಾಗಿ ಜಿಲ್ಲಾ ಮಟ್ಟದ ಸಂಚಾರಿ ಸಸ್ಯ ಆರೋಗ್ಯ 
ಮೀಸಲಿಡಲಾದ ಹಣವೆಷ್ಟು; ಚಿಕಿತ್ಸಾಲಯಗಳ ಸ್ಥಾಪನೆಗಾಗಿ ರಾಷ್ಟ್ರೀಯ ಕೃಷಿ ವಿಕಾಸ 
ಯೋಜನೆಯಡಿ ರೂ.8.00 ಕೋಟಿಗಳ ಅನುದಾನವನ್ನು 
ಒದೆಗಿಸಲಾಗಿರುತ್ತದೆ. 

ಕೊಪ್ಪಳ ಜಿಲ್ಲೆಯಲ್ಲಿ ಹೋಬಳಿ, ಮಟ್ಟದಲ್ಲಿ ಸಂಚಾರಿ 
ಸಸ್ಯ ಆರೋಗ್ಯ ಚಿಕಿತ್ಸಾಲಯಗಳ. ಸ್ಥಾಪನೆಗಾಗಿ” ೩4.72 
'ಕೋಟಿಗಳ ಅನುದಾನವನ್ನು ಕೊಪ್ಸಳ ಜಿಲ್ಲಾ ಖನಿಜ 

ಪ್ರತಿಷ್ಠಾನದಡಿ ಒದಗಿಸಲಾಗಿರುತ್ತದೆ. 

ಇ. | ಪ್ರಸಕ ಸಾಲಿನಲ್ಲಿ ಸದರಿ ಉದ್ದೇಶಕ್ಕಾಗಿ 2019-20ನೇ ಸಾಲಿನಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ 
ಖರೀದಿಸಲಾದ ಉಪಯುಕ್ತ | ಯೋಜನೆಯಡಿ 40 ವಾಹನಗಳನ್ನು ಮತ್ತು 2020-21ನೇ 
ವಾಹನಗಳು ಎಷ್ಟು; ಸಾಲಿನಲ್ಲಿ ಕೊಪ್ಪಳ ಜಿಲ್ಲಾ. ಖನಿಜ ಪ್ರತಿಷ್ಠಾನ 

ಅನುದಾನದಡಿ 20 ವಾಹನಗಳನ್ನು ಖರೀದಿಸಲಾಗಿರುತ್ತದೆ. 

ಈ. |ಈ ಯೋಜನೆಯಡಿಯಲ್ಲಿ ಎಷ್ಟು ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯಗಳ 


ಹಳ್ಳಿಗಳಿಗೆ ಭೇಟಿ ನೀಡಿ ರೈತರಿಗೆ 
ಸಹಾಯ ಮಾಡಲಾಗಿದೆ? (ಜಿಲ್ಲಾವಾರು 
ಮಾಹಿತಿ ನೀಡುವುದು) ' 


ಸ್ಥಾಪನೆಯ ನಂತರ ಜಿಲ್ಲಾವಾರು ಕ್ಷೇತ್ರ ಭೇಟಿ ನೀಡಿದ 
ವಿವರ ಅನುಬಂಧದಲ್ಲಿ ನೀಡಿದೆ. 


AGRI-AML/32/2021 


(ಬಿಪಿ .ಪಾಟೀಠ್‌]”” 
ಕೃಷಿ ಸಚಿವರು 


ಧ್‌ ' ವಿಧಾನ ಪರಿಷತ್ತಿನ ಪ ಪ್ರಶ್ನೆ ಸಂಖ್ಯೆ: :380ಕ್ಕೆ ಅನುಬಂಧ 


a ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾ ಗ ಯೋಜನೆಯಡಿ ಗ್ರಾ ಮಗಳಿಗೆ ಭೇಟಿ ನೀಡಿದ ವಿವರ 
| ಶ್ರ.ಸಂ ಜಿಲೆ ಭೇಟಿ ಮಾಡಿದ ಗ್ರಾಮಗಳ ಸಂಖ್ರೆ | ಒಟ್ಟು ರೈತರ ಸಂಖೆ 
1 | ಬಾಗಲಕೋಟೆ 6 120 
2 | ಬೆಂಗಳೂರು 12 49 
3 |ಬೆಳಗಾವಿ N } p } 45 
4 | ಬಳ್ಳಾರಿ 3 . 7 
5 | ಬೀದರ 24 156 
6 | ವಿಜಯಪುರ 24 109 
7 | ಚಾಮರಾಜನಗರ 4 4 
8 | ಚಿಕ್ಕಬಳ್ಳಾಪುರ 20 126 
9 | ಬೆಕ್ಕ್ಷಮಗಳೂರು 8 29 
10 | ಚಿತ್ರದುರ್ಗ 2 5 
1 | ದಕ್ಷಿಣಕನ್ನಡ 0 0 
12 | ದಾವಣಗೆರೆ 6: 38 
13 | ಧಾರವಾಡ 5 156 
14 | ಗದಗ 8 54 
15 | ಕಲಬುರ್ಗಿ 22 113 
|. 16 | ಹಾಸನ 0 | 55 
17 | ಹಾವೇರಿ 8 33 
18 | ಕೊಡಗು 0 0 
19 | ಕೋಲಾರ 4 272 
20 | ಕೊಪ್ಪಳ SRE 1840 
21 | ಮಂಡ್ಯ 18 76 
22 | ಮೈಸೂರು 2 2 
23 | ರಾಮನಗರ 5 88 
24 | ರಾಯಚೂರು § 57 
25 | ಶಿವಮೊಗ್ಗ 7 25 
26 | ತುಮಕೂರು 5 57 
27 | ಉಡುಪಿ 5] [2 
28 | ಉತ್ತರಕನ್ನಡ 3 23 
29 | ಯಾದಗಿರಿ _ "2 25 
ಒಟ್ಟು 389 3536 


